ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ವಿಕಲಚೇತನರಿಗೆ ನೀಡುವ ಸೌಲಭ್ಯಗಳು 
ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಲೇತು:- 


720 (781) ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿ ವಿಕಲಚೇತನರಿಗೆ ಸರ್ಕಾರದಿಂದ ನೀಡುತ್ತಿರುವ ಸೌಲಭ್ಯಗಳಾವುವು; (ವಿವರ ನೀಡುವುದು) 
(ಆ) ಅರ್ಹ ಫಲಾನುಭವಿಗಳನ್ನು ಗುರುತಿಸಿ, ಸೌಲಭ್ಯ ನೀಡಲು ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳೇನು; 


(ಇ) ಕಳೆದ 3 ವರ್ಷಗಳಲ್ಲಿ ಈ ಯೋಜನೆಗಳಿಗೆ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನ ಎಷ್ಟು ? 
(ವಿವರ ಒದಗಿಸುವುದು) 


